ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 
ದಿನಾ೦ಕ: 09-03-2021 ಪ್ರಶ್ನೆ ಸಂಖ್ಯೆ: 132(817) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸುನೀಲ್‌ ಸುಬ್ರಮಣಿ ಎಂ. ಪಿ.(ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 
ಉತ್ತರಿಸುವ ಸಚಿವರು: ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 
ವಿಷಯ: ಮಡಿಕೇರಿ ನಗರದಲ್ಲಿರುವ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ 


(ಅ) ಮಡಿಕೇರಿ ನಗರದಲ್ಲಿರುವ ಉದ್ಯಾನವನಗಳ ಸಂಖ್ಯೆ ಎಷ್ಟು; (ಇವುಗಳ ಹೆಸರು, 
ವಿಸ್ತೀರ್ಣಗಳ ವಿವರಗಳೊಂದಿಗೆ ವಿವರಗಳನ್ನು ನೀಡುವುದು) 


(ಆ) ಈ ಉದ್ಯಾನವನಗಳು ವಿರ್ವಹಣೆ ಇಲ್ಲದೆ ಕಾಡು ಪಾಲಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಇವುಗಳ ಅಭಿವೃದ್ಧಿಗಾಗಿ ಮತ್ತು ನಿರ್ವಹಣೆಗಾಗಿ 
ನೀಡಲಾದ ಅನುದಾನವೆಷ್ಟು? (ವಿವರ ನೀಡುವುದು) 


